ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ನೌಕರರ ಸರ್ಕಾರಿ ಜೀವವಿಮೆಯಲ್ಲಿನ ತೊಡಕುಗಳ ಬಗ್ಗೆ 
ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು)-- 
360(437) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ 


(ಅ) ಕೆ.ಜಿ.ಐ.ಡಿ, ಯಲ್ಲಿರುವ ನೌಕರರ ಅತೀ ಮುಖ್ಯ ದಾಖಲೆಗಳನ್ನು ಡಿಜಿಟಿಲೀಕರಣಗೊಳಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು: 


(ಆ) ಸರ್ಕಾರಿ ನೌಕರರ ನಿಯತಕಾಲಿಕ ಅವಧಿ ಮುಕ್ತಾಯದ ಕೇಮುಗಳನ್ನು ಇತ್ಯರ್ಥಪಡಿಸುವಲ್ಲಿ ಮತ್ತು ಸಾಲ 
ನೀಡಿಕೆಯಲ್ಲಿ ವಿಳಂಬವಾಗುತಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ: 


(ಇ) ಸರ್ಕಾರಿ ನೌಕರರ ಅವಧಿ ಮುಕ್ತಾಯದ ಕ್ಲೇಮುಗಳ ಇತ್ಯರ್ಥಪಡಿಸುವಿಕೆ ಮತ್ತು ಸಾಲ ವಬೀಡಿಕ್‌ಯನ್ನು 
ತ್ವರಿತಗೊಳಿಸಲು ಸರ್ಕಾರ ತೆಗೆದುಕೊಂಡ ಕ್ರಮವೇನು? 


